ಕರ್ನಾಟಕ ವಿಧಾನ ಪರಿಷತ್ತು 


:1ಶೀ ಮಾನೆ ಶ್ರೀನಿವಾಸ 
(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 


ಪಕ್ಕ ಸರುತನ ಪ್‌ ಸಂಷ್ಯೆ 


197 


ಉತ್ತರೆಸಬೇಕಾದ ದಿನಾಂಕ 


11/03/2020 


ಉತ್ತರಿಸಬೇಕಾದ ಸಚಿವರು 


ತ್ರೀ ವಿ. ಸೋಮಣ್ಣ, ವಸತಿ ಸಚಿವರು." 


ವಾ 
ಈ 


ಉತ್ತರ . 


ಮತ್ತು ಪರಿಶಿಷ್ಠ ಪಂಗಡಗಳ ಸುಮಾರು 33 


2017-208ನೇ `ಸಾಲಿನಲ್ಲಿ"ನಗರ ವಾಜಪೇಯಿ 
ನಿವೇಶನ ಯೋಜನೆಯಡಿ ಹಾನಗಲ್‌ ನಗರದ 
ಪುರಸಭೆ ವ್ಯಾಪ್ತಿಯ ಸ.ನಂ. 649ರಲ್ಲಿ ರಚಿಸಿದ 
138 ನಿವೇಶನಗಳನ್ನು ಆಶ್ರಯ ಸಮಿತಿಯಲ್ಲಿ 
ಸರ್ಕಾರದ ಮಾರ್ಗಸೂಚಿಯಂತೆ ಪರಿಶಿಷ್ಟ ಜಾತಿ 


ಫಲಾನುಭವಿಗಳಿಗೆ ಹಾಗೂ ಇತರೆ ಜಾತಿಯ 
105 ಫಲಾನುಭವಿಗಳಿಗೆ ಆಯ್ಕೆ ಮಾಡಿದ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ 9 


(ಆ) 


ಸರ್ಕಾರದ ಮಾರ್ಗಸೂಚಿಯ ಅನ್ನೆಯ 
ಆಯ್ಕೆಗೊಂಡಂತಹ ಫಲಾನುಭವಿಗಳಿಗೆ ಪಟ್ಟಾ 
ಹಾಗೂ ನಿವೇಶನವನ್ನು ನೀಡಲಾಗಿದೆಯೇ ; 


(3) 1ಪಟ್ಟಾ ಹಾಗೂ" ನಿವೇಶನ ನೀಡುವಲ್ಲಿ ವಿಳಂಬಕ್ಕೆ 
ಕಾರಣಗಳೇನು; 
ಈ) 1 ಫಲಾನುಭವಿಗ್‌ಗೌ "ಪೆಟ್ಟು `'ಹಾಗೂ'``ನಿಷೇಶನ 


ನೀಡಲು ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು; 
ಹಾಗೂ ಯಾವ ಕಾಲಮಿತಿಯೊಳಗೆ ಪಟ್ಟಾ 
ಹಾಗೂ' ನಿವೇಶನ ನೀಡಲಾಗುವುದು? 
(ಮಾಹಿತಿಯನ್ನು ಒದಗಿಸುವುದು) 


ಸರಕರ ವಾನ್ಸ್‌ ಬರದದ ಸಡಕ್‌ ಫವಾನಾಭನಗ್‌ಗ 
ಈವರೆಗೂ ಪಟ್ಟಾ ನೀಡಿರುವುದಿಲ್ಲ. 


ಹಾನಗಲ್‌ ಪುರಸಭೆ ವ್ಯಾಪ್ತಿಯ ಸ.ನಂ. 649ರ 5.00 ಎಕರೆ 
ಸರ್ಕಾರಿ ಜಮೀನಿನಲ್ಲಿ 33 ಕೆ.ವಿ. ಹಾಗೂ ॥ ಕೆ.ವಿ. ಮತ್ತು ಇನ್ನಿತರ 
ವಿದ್ಯುತ್‌ ಮಾರ್ಗಗಳನ್ನು ಜಮೀನಿನಿಂದ “ಬೇರೆಡೆಗೆ ಸ್ಥಳಾಂತರ ಮಾಡಿ 
ಸಮತಟ್ಟು ಗೊಳಿಸಿ, ವಿನ್ಯಾಸಗೊಳಿಸಲು ಒಟ್ಟು 68.00 ಲಕ್ಷ 
ರೂಪಾಯಿಗಳ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿ 
ಅನುದಾನ ಬಿಡುಗಡೆಗಾಗಿ ಹಾವೇರಿ ಜಿಲ್ಲಾಧಿಕಾರಿಗಳಿಂದ ರಾಜೀವ್‌ 
ಗಾಂಧಿ ವಸತಿ ನಿಗಮಕ್ಕೆ ಪ್ರಸ್ಲಾವನೆ ಸಲ್ಲಿಸಲಾಗಿರುತ್ತದೆ. 


| ಯೋಜನೆಯ 
ಪ್ರಕಾರ ಒಂದು ನಿವೇಶನಕ್ಕೆ 2,000/- 
ರೂಪಾಯಿಯಂತೆ 200 ನಿವೇಶನಗಳಿಗೆ ಒಟ್ಟು 4,00,000/- 
ರೂಪಾಯಿಗಳ ಅನುದಾನವನ್ನು ಬಿಡುಗಜೆಗೊಳಿಸಲು' ಮಾತ್ರ 
ಅವಕಾಶವಿದ್ದು” ಅದರಂತೆ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಲಾಗಿದೆ. 
ಉಳಿದ ಅನುದಾನವನ್ನು ನಗರ ಸ್ಥಳೀಯ ಸಂಸ್ಥೆ ನಿಧಿಯಿಂದ ಅನುದಾನ 
ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿರುತ್ತದೆ. 


ವಾಜಪೇಯಿ ನಗರ ನಿವೇಶನ 


ಮಾರ್ಗಸೂಚಿಗಳ 


ದಿನಾಂಕ: 14.03.2018 ರಲ್ಲಿ ಸರರ್ವಜನಿಕರು ರಾಜೀವ್‌ ಗಾಂಧಿ 
ವಸತಿ ನಿಗಮಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ 
ಸದರಿ ಜಮೀನಿನಲ್ಲಿ ನಿವೇಶನಗಳ ರಚನೆ ಮತ್ತು ಅಭಿವೃದ್ಧಿಯನ್ನು. 
ಕೈಬಿಡುವಂತೆ ಕೋರಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸದರಿ ವಿಷಯದ 
ಬ್ಗೆ ಪರಿಶೀಲಿಸಿ ಸೂಕ್ತ ಕ್ರಮವಹಿಸಲು ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ 
ಇವರಿಗೆ ಸೂಚಿಸಲಾಗಿದ್ದು, ಅದರಂತೆ ಸದರಿ ಜಮೀನಿನಲ್ಲಿ ನಿವೇಶನ 
ರಚನೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಂದ 
ಅಭಿಪ್ರಾಯ ಪಡೆದು, ಜಮೀನು ಅಭಿವೃದ್ಧಿಪಡಿಸಿ, ಪಟ್ಟಾ ಹಾಗೂ 
ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು, ಹಾವೇರಿ ರವರ: ಮೂಲಕ 
ಕ್ರಮವಹಿಸಲಾಗುವುದು. 


ವನ ಹಚ ೫ CIE) 


ರಿ 
( . ಸೋಮಣ್ಣ) 
ವಸತಿ ಸಚಿವರು. 


